ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ :01 ನೇ ಫೆಬ್ರವರಿ, 2021 


ಕೇಂದ್ರ ಸರ್ಕಾರದ ಮಹಾತ್ಮಾಕಾಂಕ್ಲಿ ಯೋಜನೆ “ಹೊಸ ಶಿಕ್ಷಣ ನೀತಿ" ಕುರಿತು 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸಳೀಯ ಸಂಸ್ಥೆಗಳ ಕ್ಲೇತು)- 


30 (173) ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ಕೇ೦ದ್ರ ಸರ್ಕಾರದ ಮಹಾತ್ಮಾಕಾಂ೦ಕ್ಲ್ಷಿ ಯೋಜನೆಯಾದ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವಲ್ಲಿ 
ಸರ್ಕಾರದ ನಿಲುವೇನು; 


(ಆ) ರಾಜ್ಯದಲ್ಲಿ ಈ ಹೊಸ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸಲು ತೆಗೆದುಕೊಳ್ಳಲಾಗಿರುವ 
ಶ್ರಮಗಳೇನು ; (ಸಂಪೂರ್ಣ ವಿವರ ಒದಗಿಸುವುದು) 


(ಇ) ಸದರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಹಾಗೂ 
ಯಾವ ಕಾಲಮಿತಿಯಲ್ಲಿ ಇದನ್ನು ಪೂರ್ಣಗೊಳಿಸಲಾಗುವುದು? 


